ಕರ್ನಾಟಕ ವಿಧಾನ ಪರಿಷತ್ತು 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1341 
ಸದಸ್ಯರ ಹೆಸರು - : ಡಾ: ತೇಜಸ್ಥಿನಿ ಗೌಡ 
ಉತ್ತರಿಸುವ ದಿನಾಂಕ : 21.12.2018 
ಉತ್ತರಿಸುವ ಸಚಿವರು : ಮಾನ್ಯ ಪೌರಾಡಳಿತ, ಬಂದರು ಮತ್ತು 
ಒಳನಾಡು ಜಲಸಾರಿಗೆ ಸಚಿವರು 
ಕ.ಸಂ ಪ್ರಶ್ನೆ ಉತ್ತರ 


ಅ) | ರಾಜ್ಯದಲ್ಲಿರುವ "ಕರಾವಳಿಯ ಉಬ್ಬೆವೆಷ್ಟು; 
ಸ್ಥಾಪಿಸಲಾಗಿರುವ ಬಂದರುಗಳೆಷ್ಟು; ಕೇಂದ್ರ/ 
ರಾಜ್ಯಗಳ ಅನುದಾನ ವಿಪರ ನೀಡುವುದು. 


ಜ್ಯವು 309 ಕಮೀ. ಉದ್ದದ ಕರಾವಳಿ ತೀರವನ್ನು 
ಪ ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ನಿಯಂತ್ರಣದಲ್ಲಿ 
ಒಂದು ಬೃಹೆತ್‌ ಬಂದರು ಮತ್ತು ರಾಜ್ಯ ಸರ್ಕಾರದ 
ನಿಯಂತ್ರಣದಲ್ಲಿ 12 ಕರು ಬಂದರುಗಳಿರುತ್ತವೆ. ಪ್ರಸಕ್ಷ 
ಸಾಲಿಗೆ ಕಿರು ಬಂದರುಗಳ ಅಭಿವೃ ದ್ಧಿ ಗಾಗಿ ರಾಜ್ಯ 


iy 
ಸರ್ಕಾರದಿಂದ ರೂ.52.55 ಕೋಟಿ ಭ್ರ: ರದಗಿಸ ಲಾಗಿದೆ. 


ಕೇಂದ್ರ ಮರಸ್ಕೃತೆ ಕೋಸ್‌ ಕಲ್‌ ಬರ್ತ್‌ 
ಯೋಜನೆಯಡಿಯಲ್ಲಿ ರೂ.370.00 ಫೋಟಿ ಮೊತ್ತದ 


| ಪಸ್ತಾವನೆಗಳಿಣೆ ಮಂಜೂರಾತಿ ದೊರಕಿದ್ದು, ಕೇಂದ್ರ ಸರ್ಕಾರದ 


ಪಾಲಿನ: ರೂ. 117.00 ಕಳೋಟಿ ಮೊತ್ತದಲ್ಲಿ ರೂ.57.875 
ಗೋಟ್ರಿ ಅನುಬಾನವನ್ನು ರಾಜ್ಯ ಸರ್ಕಾರದಿಂದ ಒದಗಿಸಲಾಗಿದೆ. 


ಆ) ಜಲಸಾರಿಗೆ ಮೂಲಕ ರಾಜ್ಯದೊಳಗೆ ಯಾವ 
| ಯಾವ ರೀತಿಯ ಷರಕು ಸಾಮಗ್ರಿಗಳು 
ಬಂದಿವೆ/ ಬರುತ್ತಿವೆ; ಪ್ರಮಾಣವೆಷ್ಟು; 
(ಕಳೆದ 3 ವರ್ಷಗಳಲ್ಲಿ ವಿವರ 
ನೀಡುವುದು) ಇದರಲ್ಲಿ ವಿದೇಶಗಳಿಂದ 
ಬಂದಿರುವ ಮರಳಿನ (ಎಂ.ಸ್ಕಾ ಿಂಡ್‌) 
ಪ್ರಮಾಣವೆಷ್ಟು; ಹೊರಗೆ ಹೋಗುತ್ತಿ ರುವ 
ಸರಕುಗಳಾವುವು; ಬಂದರು ಸುರಕ್ಸತೆಗೆ 
ಕೈಗೂಡುವ ಭದ್ರತಾ ಕ್ರಮಗಳಾವುವು. 


ರಾಜ್ಯದ 12 ಕಿರು ವಂವಹಣವ್ವ ಕಾರವಾರ ಮತ್ತು ಹಳೇ | 
ಮಂಗಳೂರು ಬಂದರುಗಳಲ್ಲಿ ಮಾತ್ರ ವಾಣಿಜ್ಯ 
ಚಟುವಟಿಕೆಗಳು ನಡೆಯುತ್ತಿವೆ. ಇದರಲ್ಲಿ ಹಳೇ ಮಂಗಳೂರು 
ಬಂದರಿನಿಂದ ಕೇಂದ್ರಾಡಳಿತ ಪ್ರದೇಶವಾದ ಲಕ್ಷ ದ್ವೀಪ 
ಆಡಳಿತದ ಅಗತ್ಯಗಳನ್ನು ಪೂರೈಸುವ ಸರಕುಗಳಾದ ಒಣ 
ಮೀನು, ಸೀಲ್‌, ಸಿಮೆಂಟ್‌, ಅಕ್ಕಿ, ಗ್ರಾನೈಟ್‌, ಜೆಲ್ಲಿ, ಎಮ್‌. 
ಸ್ಯಾಂಡ್‌, ಕ್ಲೇ ಬ್ರಿಕ್ಸ್‌/ಬೈಲ್ಸ್‌ ತರಕಾರಿ/ಹಣ್ಣು- ಹಂಬಲು. 
ವಾಹನ, ಟಿಂಬರ್‌ ಶಿಪ್‌ ಬ್ಲಾಕ್ಸ್‌ ಮತ್ತು ಘಮ: ಧಾನ್ಯಗಳ 
ಸಾಗಾಣಿಕೆ ಕಾರ್ಯ ನಡೆಯುತಿ_ದೆ. ಕಾರವಾರ ಬಂದರಿನಲ್ಲಿ 
ಮಾತ್ರ ಅಂತರ್‌ರಾಷ್ಟ್ರೀಯ ಹಡಗುಣಳ 
ಆಗಮನ/ನಿರ್ಗಮನವಿದ್ದು, ಈ ಬಂದರಿನಿಂದ ಪಾಮ್‌ 
ಆಯಿಲ್‌, ಬಿಟುಮಿನ್‌, “ರಾಕ್‌ ಪಾಸ್ಟೆಟ್‌, ಕಾಸ್ಟಿಕ್‌ ಸೋಡಾ 
ಸೊಲ್ಯೂಶನ್‌ ಮತ್ತು ಲಿಕ್ವಿಡ್‌, EE 
ಇಂಡಸ್ಟ್ರೀಯಲ್‌ ಸಾಲ್ಟ್‌, ಮೊಲಾಸೆನ್‌ ಮತ್ತು ಕೊಪ್ರಾಮಾಸ್‌ 
ಸರಕು ಸಾಮಗ್ರಿಗಳ ಆಮದು/ರಫ್ತು ವಹಿವಾಟು 
ನಡೆಯುತ್ತಿದೆ. 


ಕಳೆದ 3. ವರ್ಷಗಳಲ್ಲಿ ರಾಜ್ಯದ ಕಿರು ಬಂದರುಗಳಲ್ಲಿ 
ನಿರ್ವಹಿಸಿದ ಸರಕುಗಳ ಪ್ರಮಾಣವು ಘ್‌ ಕೆಳಗಿಸಂತಿದೆ: 
ವರ್ಷ | ಅಮದು ರಫ್ತು ಒಟ್ಟು 
2015-16 | 458098 1377642 [335740 MT 


2016-17 | 516859 "7 190668 707527 (M.T.) 
2017-18 | 600565 1 80222 680787(M.T.) 


[Gol 
p 


ಉತ್ತರ 


ಇದರಲ್ಲಿ ರಾಜ್ಯದ ಬಂದರಿಗೆ ವಿದೇಶಗಳಿಂದ . sand 
ಸರಕು ಆಮದು ಆಗಿರುವುದಿಲ್ಲ. ರಾಜ್ಯದಿಂದ ವಿದೇಶಕ್ಕ 
ಮೊಲಾಸಸ್‌ ಸರಕು ಮಾತ್ರ ರಫ್ತಾಗಿರುತ್ತದೆ. 


ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಭದ್ರತಾ ಏಜೆನ್ಸಿಗಳ 
ಪೂಚನೆಂು ಮೇರೆಗೆ ರಾಜ್ಯದ ಕರು ಬಂದರುಗಳಲ್ಲಿ ಭದ್ರತಾ 
ವ್ಯವಸ್ಥೆಯನ್ನು ಈ ಕೆಳಗಿನಂತೆ ಕ್ರಮ 
ಕೈಗೊಳ್ಳಲಾಗಿದೆ. 


ಬಲಪಡಿಸಲು 


*  ಮೂಲಸೌಕರ್ಯವಿರುವ 9 ಬಂದರುಗಳಲ್ಲಿ CCTV 
Surveillance System ನ್ನು ಅಳವಡಿಸಲಾಗಿದೆ. 


* ಬಂದರಿನ ರಕ್ಸಣೆಗಾಗಿ ಅವರಣ ಗೋಡೆ ನಿರ್ಮಾಣ ಮತ್ತು 
ರಕ್ಸಣಾ ಗೋಡೆಯ ಮೇಲೆ ಫೆನ್ಸಿಂಗ್‌ ಅಳವಡಿಸಲಾಗಿದೆ. 


* ಬಂದರುಗಳಲ್ಲಿ ನಡೌಯುವ ಚಟುವಟಿಕೆಗಳನ್ನು 
ಗಮನಿಸಲು ವಾಚ್‌ಟಿವರ್‌ ನಿರ್ಮಾಣ ಮಾಡಲಾಗಿದೆ. 


* ಬಂದರುಗಳಲ್ಲಿ ಹೈಮಾಸ್ಟ್‌ ಲೈಟ್‌ಗಳನ್ನು 
ಅಳವಡಿಸಲಾಗಿದೆ. 


. ವಾಣಿಜ್ಯ ಚಟುವಟಿಕೆಗಳಿರುವ ಕಾರವಾರ ಮತ್ತು ಹಳೇ 
ಮಂಗಳೂರು ಬಂದರುಗಳ ಭದ್ರತೆಗಾಗಿ ನಿವೃತ್ತ 
ಯೋಧರನ್ನು ಹೊರಗುತ್ತಿಗೆಯು ಮೇಲೆ ಪಡೆದುಕೊಳ್ಳಲು 
ಈಗಾಗಲೇ ಟೆಂಡರ್‌ ಕರೆಯಲಾಗಿದೆ. 


ಇ) 


| ಸಮಸ್ಯೆಗಳಾವುವು 


ಬಂದರುಗಳಲ್ಲಿ ದುಡಿಯುತ್ತಿರುವ 
ಮೀನುಗಾರರ ಸಂಖ್ಯೆ ಎಷ್ಟು; 
ಮಹಿಳೆಯರೆಷ್ಟು; ಅವರು ಎದುರಿಸುತ್ತಿರುವ 
ಮೊಗವೀರರ 
ಇತರೆ ಕಾರ್ಮಿಕರಿಗಾಗಿ ಸರ್ಕಾರ 
ರೂಪಿಸಿರುವ ಕಲ್ಯಾಣ ಕಾಂರ್ತ್ಯುಕ್ರಮಗಳೇನಮು; 
ಬಂದರುಗಳ ನಿರ್ವಹಣೆ ಬಗ್ಗೆ ಮಾಹಿತಿ 
ನೀಡುವುದು; 


ಮತ್ತು 


ರಾಜ್ಯದ ಬಂದರುಗಳಲ್ಲಿ ಸುಮಾರು 70000 ಮೀನುಗಾರರು 
ದುಡಿಯುತ್ತಿದ್ದಾರೆ. ಇವರಲ್ಲಿ 2100 ಮಹಿಳೆಯರಿರುತ್ತಾರೆ. 
ಮೀನುಗಾರರು ಎದುರಿಸುತ್ತಿರುವ ಸಮಸ್ಸೆ ಗಳನ್ನು 
ಬಗೆಹರಿಸುವ ಸಲುವಾಗಿ ಮೊಗವೀರರ ಮತ್ತು ಇತರೆ 
ಕಾರ್ಮಿಕರಿಗಾಗಿ ಸರ್ಕಾರ ರೂಪಿಸಿರುವ ಕಲ್ಯಾ [3 
ಕಾಂರ್ತ್ಯಕ್ರಮಗಳ ವಿವರವನ್ನು ಅನುಬಂಭ-1 ರಲ್ಲಿ ಲಗತ್ತಿ; ಸೆ. 


ಬಂದರುಗಳಲ್ಲಿ ಅಗತ್ಯಕ್ಕನುಗುಣವಾಗಿ 
ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗುತ್ತದೆ. 2018-19ನೇ 
ಸಾಲಿನಲ್ಲಿ ಬಂದರುಗಳ ನಿರ್ವಹಣೆ ವೆಚ್ಚಕ್ಕಾಗಿ ಕಲ್ಪಿಸಿರುವ 
ಅನುದಾನದ ವಿವರವನ್ನು ಅನಮುಬಂಧ-2 ರಲ್ಲಿ ನೀಡಿದೆ, 


ನಿರ್ವಹಣೆ 


ಈ) 


ಜಲಸಾರಿಗೆಯಲ್ಲಿನ್‌ ಸಂಚಾರ ದ 
ಹಾಗೂ ಸಂಚಾರ ವಾಹನಗಳ ನಿರ್ವ 
ಬಗ್ಗೆ ತಿಳಿಸುವುದು; 


ಟ್ವಷ 
ಹಣೆ 


ರಾಜ್ಯದ ನೌಕಾಚಟುವಟಿಕೆಗಳು' ಇರುವ ಇಾರವಾರ ಮತ್ತು 
ಹಳೇ ಮಂಗಳೂರು ಬಂದರುಗಳಲ್ಲಿ ಹೆಚ್ಚಿನ ಪ್ರಮಾಣದ 
ಸರಕು ಸಾಗಾಟಿಗಳು ಇಲ್ಲದ ಕಾರಣ ಜಲಸಾರಿಗೆಯಲ್ಲಿ ಮತ್ತು 
ವಾಹನಗಳ ಸಂಚಾರದಲ್ಲಿ ದಟ್ಟಣೆಯಿರುವುದಿಲ್ಲ. 


ಉ) 


ಕಡಲಿನ ಕೊರೆತದ್‌ ಹಾನಿ ಎಷ್ಟು; ಪುನರ್‌ 
ನಿರ್ಮಾಣದ ಪ್ರಗತಿ ಹಾಗೂ ಕೇಂದ್ರ/ರಾಜ್ಯ 


ಕಡಲ ಕೊರೆತ ನಾನ ಹಾನಿಯಾದ ಭೂಮಿಯ ನಔವರಗಳ 


ಮಾಹಿತಿ ಮತ್ತು ಇದಕ್ಕೆ ನೀಡುವ ಪರಿಹಾರಗಳ ಕಂದಾಯ 


ಇ 
ಪ್ರಶ್ನೆ 


ಅನುದಾನದ ಬಗ್ಗೆ ತಿಳಿಸುವುದು? 
೧ 


ಸಂಖ್ಯೆ ಲೋಣಇ 119 ಪಿಎಸ್‌ಪಿ 2018 


ಉತ್ತರ 
ಇಲಾಖೆಯಿಂದೆ ನಿರ್ವಹಿಸಲಾಗುತ್ತಿದೆ. ' `'ಫ್ರಣತಿಯಲ್ಲಿರುವೆ 
ಕಾಮಗಾರಿಗಳ ವಿವರವನ್ನು ಅನುಬಂಧ-3 ರಲ್ಲಿ ನೀಡಿದೆ 
ಸಮುದ್ರ ಕೊರೆತ ತಡೆಗೋಡೆ ನಿರ್ಮಿಸಲು ಪ್ರಸಕ್ಷ ಸಾಲಿಗೆ 
ರಾಜ್ಯ ಸರ್ಕಾರದಿಂದ ರೂ.86 ಕೋಟಿ ಮತ್ತು ನಿರಂತರ" 
ಕರಾವಳಿ ತೀರ ಸಂರಕ್ಸಣೆ ಮತ್ತು ನಿರ್ವಹಣಾ 
ಯೋಜನೆ(ಎಡಿಬು) 
ಕಾಮಗಾರಿಗಳಿಗೆ ರೂ.200.00, ಕೋಟಿ ಅನುದಾನ | 
ಬಿಡುಗಡೆಯಾಗಿರುತ್ತದೆ. ಕೇಂದ್ರ ಸರ್ಕಾರದ ಯಾವುದೇ 
ಯೋಜನೆಗಳು ಇಲ್ಲದಿರುವುದರಿಂದ ಅನುದಾನ 
ಬಿಡುಗಡೆಯಾಗಿರುವುದಿಲ್ಲ. ' 

ಕ್‌ \ 

NUS 


(ಔಮೇಶ ಲ. ಜಾರಕಿಹೊಳಿ) 
ಪೌರಾಡಳಿತ, 'ಬಂದರು ಮತ್ತು 
ಒಳನಾಡು ಜಲಸಾರಿಗೆ ಸಚಿವರು. 


ಅನುಬಂಧ-1 


ಮೊಗವೀರರ ಮತ್ತು ಇತರೆ ಕಾರ್ಮಿಕರಿಗಾಗಿ ಸರ್ಕಾರ ರೂಪಿಸಿರುವ ಕಲ್ಯಾಣ ಕಾರ್ಯಕ್ರಮ 


ಅ) ಕಡಲ ಮೀನುಗಾರರಿಗೆ ಉಳಿತಾಯ ಮತ್ತು ಪರಿಹಾರ ಯೋಜನೆ: ಈ ಯೋಜನೆಯಡಿ ಕರಾಬಳಿ 
ಮೀನುಗಾರರಿಂದ ರೂ.1500/- ಗಳನ್ನು ಮೀನುಗಾರಿಕೆ ಅವಧಿಯಲ್ಲಿ ವಸೂಲಿ ಮಾಡಿ ಈ ಮೊತಕ್ಕೆ ಕೇಂದ್ರ 
ಸರ್ಕಾರ ರೂ.1500/- ಮತ್ತು ರಾಜ್ಯ ಸರ್ಕಾರ ರೂ.1500/- ಸೇರಿಸಿ ಹೀಗೆ ಒಟ್ಟು ರೂ.4500/- ಗಳನ್ನು 
ಮೀನುಗಾರಿಕೆ ಇಲ್ಲದ 3 ತಿಂಗಳುಗಳಲ್ಲಿ ಪ್ರತಿ ತಿಂಗಳಿಗೆ ರೂ.1500 ರಂತೆ ಪ್ರತಿ ಮೀನುಗಾರರಿಗೆ 
ನೀಡಲಾಗುವುದು. 


ಆ) ಸಂಕಷ್ಠ ಪರಿಹಾರ ನಿಧಿ: ಈ ನಿಧಿಯಿಂದ ಮೀನುಗಾರಿಕೆಯಲ್ಲಿ ತೊಡಗಿರುವಾಗ ನೈಸರ್ಗಿಕ 
ವಿಕೋಪಗಳಿಂದ ಮರಣ ಹೊಂದಿದ ಮೀನುಗಾರರ ಆವಲಂಬಿತರಿಗೆ ಹಾಗೂ ಶಾಶ್ನತ ಆಂಗವಿಕಲರಾದ 
ಮೀನುಗಾರರಿಗೆ ರೂ.3.00 ಲಕ್ಷ ಪರಿಹಾರ ಮತ್ತು ಭಾಗಶಃ ಅಂಗವಿಕಲರಾದವರಿಗೆ ರೂ.100 ಲಕ್ಷ 
ಪರಿಹಾರ ನೀಡಲಾಗುವುದು. ಅಲ್ಲದೆ ಬಲೆಹಾನಿ, ದೋಣಿಹಾನಿ ಮತ್ತು ವೈದ್ಯಕೀಯ ವೆಚ್ಚಗಳಿಗೆ ಗರಿಷ್ಠ 


ರೂ.1.00 ಲಕ್ಷ ಪರಿಹಾರ ನೀಡಲಾಗುವುದು 


ಇ) ಸಾಮೂಹಿಕ ವಿಮಾ ಯೋಜನೆ: ರಾಜ್ಯದ 2.04 ಲಕ್ಷ ಮೀನುಗಾರರಿಗೆ ಗುಂಪು ವಿಮಾ ಸೌಲಭ್ಯ 
ಒದಗಿಸಲಾಗಿದೆ. ಈ ಯೋಜನೆಯಡಿ ಮೀನುಗಾರಿಕೆಯಲ್ಲಿ ತೊಡಗಿರುವಾಗ ಆಕಸ್ಸಿಕವಾಗಿ ಮರಣ 
ಹೊಂದಿದ ಮೀನುಗಾರರ ಅವಲಂಬಿತರಿಗೆ ಹಾಗೂ ಶಾಶ್ನತ ಅಂಗವಿಕಲರಾದ ಮೀನುಗಾರರಿಗೆ 
ರೂ.2,00,000/- ಗಳ ಪರಿಹಾರ ಮತ್ತು ಭಾಗಶಃ ಅಂಗವಿಕಲರಾದವರಿಗೆ ರೂ.1,00,000 ಗಳ ಪರಿಹಾರ 
ನೀಡಲಾಗುವುದು. 


ಈ) ಮಹಿಳಾ ಮೀನುಗಾರರಿಗೆ ಶೂನ್ಯ ಬಡ್ಡಿಯಲ್ಲಿ ಸಾಲ ವಿತರಣೆ: ಮೀನುಗಾರಿಕೆ ಚಟುವಟಿಕೆಗಳನ್ನು 
ಕೈಗೊಳ್ಳಲು ಮಹಿಳಾ ಮೀನುಗಾರರಿಗೆ ವಾಣಿಜ್ಯ ಬ್ಯಾಂಕ್‌ಗಳ ಮುಖಾಂತರ 50,000 ರೂ.ಗಳವದೆಗೆ 
ಸಾಲವನ್ನು ಶೂನ್ನ ಬಡ್ಡಿ ದರದಲ್ಲಿ ನೀಡಲಾಗುತ್ತಿದೆ. 


ಉ) ಮತ್ಸ್ಯಾಶ್ರಯ ಯೋಜನೆ: ವಸತಿ ರಹಿತ ಮೀನುಗಾರರಿಗೆ ಈ ಯೋಜನೆಯಡಿ ಮನೆ ನಿರ್ಮಾಣಕ್ಕೆ 
ಸಾಮಾನ್ಯ ಮೀನುಗಾರರಿಗೆ ರೂ.1.20 ಲಕ್ಷ, ಪರಿಶಿಷ್ಟ ಜಾತಿ / ಪರಿಶಿಷ್ಟ ಪಂಗಡಗಳ ಫಲಾನುಭವಿಗಳಿಗೆ 


ಗ್ರಾಮೀಣ ಪ್ರದೇಶದಲ್ಲಿ ರೂ 175 ಲಕ್ಷ ಹಾಗೂ ನಗರ ಪ್ರದೇಶದಲ್ಲಿ ರೂ 2.00 ಲಕ್ಷ ಸಹಾಯಧ 


ಅನುಬಂಧ-2 


ಮೀನುಗಾರಿಕೆ ಬಂದರುಗಳ ನಿರ್ವಹಣೆಯನ್ನು ಕೈಗೊಳ್ಳಲು ಅನುವಾಗುವಂತೆ ಬಂದರುವಾರು ಈ ಕೆಳಗಿನಂತೆ 
ಅನುದಾನವನ್ನು ಕಲ್ಲಿಸಿಕೊಳ್ಳಲಾಗಿದೆ. 


(ರೂ.ಲಕ್ಷಗಳಲ್ಲಿ) 
ಸ § 7 Ka ನಿರ್ವಹಣೆಗೆ 
A ಮೀನುಗಾರಿಕೆ ಬಂದರಿನ ಹೆಸರು ಜಿಲ್ಲೆ '! ತಾಲ್ಲೂಕು ಕಲ್ಲಿಸಲಾದ 
ಸಂಖ್ಯೆ. 6 
; ಅನುದಾನ 
I. ಮಂಗಳೊರು ಮೀನುಗಾರಿಕ್‌ಬರದಕರನ ದಕ್ಷಿಣ ಕನ್ನಡ ' ಮಂಗಳೊರು $8.45 
ನಿರ್ವಹಣೆ 4 
ಥ್‌ ಮೆಲ್ಲೆ ' ಮೀನುಗಾರಿಕೆ ಬಂದನ ಉಡುಪಿ ಉಡುಪಿ 7 
ನಿರ್ವಹಣೆ 
3. ಗಂಗೊಳ್ಳಿ ಮೀನುಗಾರಿಕೆ ಬಂದರಿನ ಉಡುಪಿ ಕುಂದಾಪುರ 17.68 
ನಿರ್ವಹಣೆ ' 
4. ಹೊನ್ನಾವರ ಮೀನುಗಾರಿಕೆ ಬಂದರಿನ ಉತ್ತರ ಕನ್ನೆಡ್‌[ಭೆಟ್ಕಳೆ 510 
ನಿರ್ವಹಣೆ 
5 ಭಟ್ಕಳ ಮೀನುಗಾರಿಕೆ ಬಂದರಿನ ಉತ್ತರ ಕನ್ನಡೆ ಭೆಟ್ಕಳ 93% 
ನಿರ್ವಹಣೆ 
6. ತದಡಿ ಮೀನುಗಾರಿಕೆ ಬಂದರಿನ ಉತ್ತರ ಕೆನ್ನಡ ಭಟ್ಕಳ 6.40 
ನಿರ್ವಹಣೆ 
7 ಆಮದಲಳ್ಳಿ ಮೀನುಗಾರಿಕೆ ಬಂದನ ಉತ್ತರ ಕನ್ನಡ [ಕಾರವಾರ 1.50 
ನಿರ್ವಹಣೆ 
8. ಕಾರವಾರ ಮೀನುಗಾರಿಕೆ ಬಂದನ ಉತ್ತರ ಕನ್ನಡ | ಕಾರವಾರ 0.10 
ನಿರ್ವಹಣೆ 


ಮ 
(caugeucgses 61) 


'ಢಬನಿಂಣ § 69°<8 698 ಎಂ ಭಾಲಬುಖನೂ ಬಧಂಗ್ಲೂದಿಂಂನ ತಂ 
KR PU CogUsce Mp dg SE6'6h 00 cele” Looe 
ದಖನಿ ಪಡಿತರ ಆಲಂ 0 ee ponu] 6 
(capgeucres 
y bp) ಬತಾ ಮಾಲವಾ ಇಂ ಔಂಲ 
'ವಧಿಲಾಂಜ ಹ 19°66 L9°66| 3S Hp ERE Coo ore 
RoR PUI ogeucces ಓಲ ಲೂ ಐಟಂ [or SU 
ಳಿಯಣಾ ಮ ೨ ಡಡ ಣಾ ಭಂ 
L [4 Be ap wos cee cate sone] 8 
N (capHoaucpees 
ಗಂ - 00°82 00sez |e tn) capo OO wsegy 
RoR PUR gauges ಬಾಲಂ ಅಂಡ ಔಂಂಜ ವಂ ಖಂಟ 
| | exe wa Sho Loew sw | L 
I "ರಟ ಲತಾ ಲಾಲಾ ಎಧೀಪಿಲಲ್ರ 
SS ns boop oop HE GH SUT Cog oR S62 


ಕಣಜ ಡಂ ಉಂ ೧ೌ೫ ಆನಂದ 
| ನನ ಉಅಣಟಂಗಾ eee conmuo] 9 
(ಹಿಂ 6) ಲತಾ ಮೂಲಭುಲವ ಂಲ 
ದೀನ ತಂಡ pe 091'Lt9 og 


Pheu egos 00°0 90° 00'z oirt9 “Rp Ro suo ೧aeವಿಯ 
ಇ ಐಂುಣನ oemonow 3% ಲಗಾ 
1 ದಲೂ ವಂಗಾ ಲಔ ee ಇ ೮ 
r | Cn —| 


'ಬತಲದಲ ಖಾಗಭಿಂ ಸಲಿಂ oN ದಂ 
0€'೭6 L6'S0Z 00°181 ಖಣ ಭಧ IT RCLR0 Co0 glo 
6೧ ಣಂ ಡಂ ಲಂಗ ಎಲ ಬಭೌ 


- ೩೧ ನಂದು ಂ೦ೀಗಲಂಿಣ ೦೮೦ ೧ಂಂಊಂc] 1 


'ಬಿಥಲಾಂಣು k K R "ಬಂಗಾ ಖಾಲ ಡಂ 
lr 02 QSL (pS SER029S0 Pog cero) Loc 
೨೦3 '80T9'S0l R00 CSO ued pF 
Mew 040501 Hog OvT'col peers 
2 aap eyo cercce ocmaoca| F 


'ವಡಲನಎಂಲು 
ಊಂ PUR vogue 


ಯಾಂ FUR ogeucpees 


‘Heme gure " 
ಐಢಿಣ ಬಲುಂಲಭತಲಲ ತಂ ಷಿ 21 0000೭ 


ಲ "ಉಟ 2ಮಿಂಂpR 
OTT 


epee Bow pps sg Hoo 
000s * Lope ona Lor Rome 
| Lh eae Neng cee cence on 2 
(WA 0£S°zST OT TST UD) 
00'06z isp Nn Jo by wloyuy uj epemiep 
Ne WIoM Anaad |ese0y Fupiaog| T 


ಬಿಐಂಲಟಂರ"ಂಂಊತಿ 
ಲಲಂೂಧೀನೊ ಲಂ 


[SN] 


9 
| SW SN 
(Lala (Gato) 
‘s0) kee eee |Bvp eo S 
L sop eB wogeugees ನಟpೀe ೨೦೫೦ ಬೀಂಗಣಂಂ ಜಣ ಉಂಬ S 


೧೭೮ ಹಿಬಂಬಂಂ £ರಿಂಂಔಾ ove oes ecoboceuR “eee snel-8I0e 
Eನಂಣಂನವ 


A . ಕಾಮಗಾರಿಯ ಹೆಸರು | ಬಾಡರ್‌ 'ಹವಕೆಗಿನ ಕಾಮಗಾರಿಯ ಪ್ರಸ್ತುತ ಹಂತ 
ಸಂ ಅಂಬಾಜು ಮೊತ್ತ ಮೊತ್ತ ವೆಚ್ಚ (ರೂ. 
(ರೂ.ಲಕ್ಸಗಳಲ್ಲಿ) ಲಕ್ಸೆಗಳಲ್ಲಿ) ಹ 
p 
I 2 3 4 5 6 
70 [ಉಡುಪಿ ಇವಾ ಕತಾ ವಡಾ ಇಡಾ 

ತೀರದಲ್ಲಿ ಚೈ. 65.620 ರಿಂದ 65790 8ಮೀ ಕಾಮಗಾರಿಯ ಪ್ರಗತಿ ಅಂತಿಮ 
ರವರೆಗೆ ಸಮುದ್ರಕೊರೆಕ ತಡೆಗೋಡೆ ನಿರ್ಮಾಣ] 84.15 84.15 3 ಹಂತದಲ್ಲಿದೆ. 
(17 ಕಾಮಗಾರಿಗಳು) 

ಗಾ ಮಾ ಸಾನ ಇಷಾ ತಾನವವ ನ್‌ 
ಚೈ. 85.196 ರಿಂದ 85.206 ಕಿ.ಮೀ ರವರೆಗೆ ಸಮುದ್ರ ಕಾಮಗಾರಿಯ ಪ್ರಗತಿ ಅಂತಿಮ 
ಕೊರೆತ ತುರ್ತು ತಡೆಗೋಡೆ (0) 96.00 100.69 i ಹಂತದಲ್ಲಿದೆ. 
ಕಾಮಗಾರಿಗಳು) 

1 [ಬೈಂದೂರು ನಿಧಾನ ಸಭಾ ಕ್ಹತ್ರದ ರಾರು - 
ಗ್ರಾಮದ ದೊಡ್ಡಹಿತ್ತು ಕಡಲ ತೀರದದಲ್ಲಿ ಚೈ ಮ 
132.898 ರಿಂದ 133.010 8.ಮೀ ವರೆಗೆ ಸಮುದ್ರ 82.79 86.75 p RA 
ಕೊರೆತ ತುರ್ತು ತಡೆಗೋಡೆ ನಿರ್ಮಾಣ ad 
ಕಾಮಗಾರಿ.(17 ಕಾಮಗಾರಿಗಳು) 

13 ಬೈಂದೂರು ವಿಧಾನ ಸಭಾ ಕ್ಸೇತ್ರದ ಪಡುವರಿ[' 
ಗ್ರಾಮದ ದೊಂಬೆ ಕಡಲ ತೀರದದಲ್ಲಿ ಚೈ 132.055 AEE 
ರಿಂದ 132.153 8.ಮೀ ವರೆಗೆ ಸಮುದ್ರ ಕೊರೆತ 69.58 69.58 _ ವ್ಯ 
ತುರ್ತು ತಡೆಗೋಡೆ ನಿರ್ಮಾಣ ಕಾಮಗಾರಿ.(15 ಹಂತದಲ್ಲಿದೆ. 
ಕಾಮಗಾರಿಗಳು) 
ಬೈಂದೂರು ನಿಧಾನ ಸಭಾ ಫ್ಸೇತ್ರದ 3ರಿಮಂಚೇಕ್ಯರ 
ಗ್ರಾಮದ ಆದ್ರಗೋಳಿ ಕಡಲ ತೀರದದಲ್ಲಿ ಚೈ 
120430 ರಂದ 120530 ಕಿ.ಮೀ ವರೆಗೆ ಸಮುದ್ರ 5 668 y ಸಾಮಣರಿಯ ಪ್ರಗತಿ ಅಂತಿಚು 
ಕೊರೆತ ತುರ್ತು ತಡೆಗೋಡೆ ನಿರ್ಮಾಣ! ಹಂತಿದಲ್ಲಿದೆ. 
ಕಾಮಗಾರಿ.(15 ಕಾಮಗಾರಿಗಳು) p 

ek Ko RSS! 


ನ 


